ಕರ್ನಾಟಕ ವಿಧಾನ ಪರಿಷತ್ತು 


ಪಧಾನ ಪಕಷತ್‌ ಸವಸ್ಯರ ಪಸಕ 


[ಮಾನ್ಯ ಶೀ ಘೋಟ್ಲೇಕರೆ ಶ್ರೇಕಾಂತೆ ಅಕ್ಷ್ಯಣ 


| ಮೆಳ್ಳೆ ಗುರುತಿಲ್ಲದ ಪ್ರೆಶ್ನೆ ಸಂಖ್ಯೆ : 131ರ 
ಪತ್ತಕಸವಪಣಾದ ಔನಾಂಕ: S2-2018 


ಪತ್ತಕಪವನಷವಹ 


ಹಾಸ್ಯ ನಗರಾನವ್ಯೃದ್ಧ ಮತ ಸಸನಹ 


ಅ) |ಕಾರವಾರ ಜಿಲ್ಲಯ €ಯಿಡಾ 
ತಾಲ್ಲೂಕಿನಲ್ಲಿ ಸೂರಿಲ್ಲದ ಬಡವರಿಗೆ 
ಸೂರು ಒದಗಿಸಲು ಮಂಜೂರಾದ ವಸತಿ 
ಯೋಜನೆಯ ಮನೆಗಳನ್ನು 
ಫಲಾನುಭವಿಗಳಿಗೆ \ ನೀಡದೆ 
ಕೆ.ಎಸ್‌.ಎಫ್‌.ಸಿ ಗೋದಾಮಿಗೆ ಬಾಡಿಗೆ 
ನೀಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; (ವಿವರ ನೀಡುವುದು) 

ಈ ಸದರಿ "ವಸತಾಯೋಾವನೆಯಡ 


ಮಂಜೂರಾದ ಮನೆಗಳನ್ನು ಗೋದಾಮಿಗೆ 


ಬಾಡಿಗೆ ನೀಡಿರುವುದು ಸರಿಯೇ; ಸದರಿ 
ವಸತಿಯೋಜನೆಯ ಮನೆಯಲ್ಲಿ 
ಕೆ.ಎಸ್‌.ಎಫ್‌.ಸಿ ರವರು ಗೋಬಾಮು 


ಮಾಡಿದ ಬಗ್ಗೆ ಸಂಬಂಧಿಸಿದವರ ಮೇಲೆ 
ಸರ್ಕಾರ ಶಿಸ್ತಿನ ಕ್ರಮ ಕೈಗೊಳ್ಳುವುದೇ? 
(ವಿವರ ನೀಡುವುದು) 


. ಪ್ರಶ್ನೆ _ : ಉತ್ತರ _ _ . 


ಬಂದಿಡೆ 
ವಸತಿ ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿಯು ತಾನು 
ನಿರ್ಮಿಸಿಕೊಳ್ಳುವ ಮನೆಯನ್ನು ವಾಸದ ಉದ್ದೇಶಕ್ಕಾಗಿ ಮಾತ್ರ 


ಬಳಸಿಕೊಳ್ಳಲು ಅವಕಾಶವಿದ್ದು, ವಾಸಯೇತರ ಉದ್ಬೇಶಕ್ಕೆ, ಬಳಸಿಕೊಳ್ಳಲು. 
ಅವಕಾಶವಿರುವುದಿಲ್ಲ. 


ವಸತಿ ಯೋಜನೆಗಳಡಿ ಆಯ್ಕೆಯಾದ ಫಲಾನುಭವಿಯ ಮನೆ ನಿರ್ಮಾಣದ 
ಪ್ರಗತಿಯ ತಳಪಾಯ, ಗೋಡೆ, ಛಾವಣಿ ಮತ್ತು ಪೂರ್ಣ ಹಂತಗಳನ್ನು 
ಜಿ.ಪಿ.ಎಸ್‌, ತಂತ್ರಜ್ಞಾನದ ಮೂಲಕ ಪರಿಶೀಲಿಸಲಾಗುತ್ತಿದ್ದು, ಜಿ.ಪಿ.ಎಸ್‌. k 
ಅಳವಡಿಸಲ್ಪಲ್ಪ ಪ್ರಗತಿಯ ಹಂತಗಳ ಛಾಯಾಚಿ ತ್ರೆಗಳನ್ನು ಅನುದಾನ 
ಬಿಡುಗಡೆಗೂ. ಮುನ್ನ ನಿಗಮದ ಮಟ್ಟದಲ್ಲಿ ಪರಿಶೀಲಿಸಲಾಗುತ್ತಿದ್ದು, ಒಂದು 
ವೇಳೆ ಫಲಾನುಭವಿಯು ನಿರ್ಮಿಸಿಕೊಳ್ಳುತ್ತಿರುವ ಮನೆಯು ವಾಸಯೇತರ 
ಮನೆ ಎಂದು ಕಂಡುಬಂದಲ್ಲಿ ಅಂತಹ ಜಿ.ಪಿ.ಎಸ್‌. ಛಾಯಾಚಿತ್ರವನ್ನು 


ವಾಸಯೇತರ ಮನೆ ( Non Residential }) ಎಂದು ಪರಿಗಣಿಸಿ, 
ಅನುದಾನ ಬಿಡುಗಡೆಯನ್ನು ತಡೆಹಿಡಿಯಲಾಗುತ್ತಿದೆ. 


ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲ್ಲೂಕಿನ ಜೊಯಿಡಾ ಗ್ರಾಮ 
ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರುವ ಜೋಯಿಡಾ ಗ್ರಾಮದಲ್ಲಿ 2015-16 
ನೇ ಸಾಲಿನ ಬಸವ ವಸತಿ ಯೋಜನೆಯಡಿ ಆಯ್ಕೆಯಾಗಿರುವ 
ಫಲಾನುಭವಿಯಾದ ಶ್ರೀಮತಿ ಬೇಬಿ ದೇಸಾಯಿ ಕೋಂ ಅಪ್ಪಾಜಿ ದೇಸಾಯಿ 
(ಕೋಡ್‌ ಸಂಖ್ಯೆ: 381289) ರವರು ದಿನಾಂಕ: 19.12.2017 "ರಂದು ಮನೆ 
ನಿರ್ಮಾಣವನ್ನು ಪೂರ್ಣಗೊಳಿಸಿಕೊಂಡಿದ್ದು, ರೂ.1,20,000/-ಗಳ 
ಸಹಾಯಧನವನ್ನು ಪಡೆದಿರುತ್ತಾರೆ. ಪೂರ್ಣಗೊಳಿಸಿಕೊಂಡ ನಂತರ ಸದರಿ 
ಮನೆಯನ್ನು ವಾಸಕ್ಕೆ ಬಳಸದೇ, ಕೆ.ಎಸ್‌.ಎಫ್‌.ಸಿ. ಗೋದಾಮಿಗೆ ಬಾಡಿಗೆಗೆ 
ನೀಡಿರುವುದು ದಿನಾಂಕ: 19.11.2018 ರಂದು ಗ್ರಾಮ ಪಂಚಾಯತಿಯ 
ಗಮನಕ್ಕೆ ಬಂದಿದ್ದು, ವಸತಿ ಯೋಜನೆಯಡಿ ಆಯ್ಕೆಯಾಗಿ 
ನಿರ್ಮಿಸಿಕೊಂಡಿರುವ ಮನೆಯನ್ನು ವಾಸಕ್ಕೆ ಬಳಸದೇ ಬಾಡಿಗೆಗೆ 
ನೀಡಿರುವುದಕ್ಕೆ ಸಂಬಂದಿಸಿದಂತೆ ಫಲಾನುಭವಿಗೆ ದಿನಾಂಕ: 
20.11. 2018ರಂದು ನೋಟೀಸ್‌ ಜಾರಿಗೊಳಿಸಲಾಗಿರುತ್ತದೆ ಎಂದು 
ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತಿ ಜೋಯಿಡಾ 


ಇವರು ತಸಿರುತ್ತರೆ. 


ಈ ಪ್ರಕರರಣಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟವರ ಮೇಲೆ ಶಿಸ್ತಿನ 
ಕೈಗೊಳ್ಳುವಂತೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, 
ಪಂಚಾಯತಿ, ಉತ್ತರಕನ್ನಃ ಇವರಿಗೆ ನಿರ್ದೇಶನ ನೀಡಲಾಗಿರುತ್ತದೆ. 


ಕ್ರಮ 


[xe] 


ಕಡತ ಸಂಖ್ಯೆ: ಪಣ 31| ಹೆಚ್‌ಎಎಂ 2೦18 


ಥಿ ಮತ್ತು ವಸತಿ ಸಚಿವರು 


